ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕೆ.ಎಸ್‌.ಆರ್‌.ಟೆ.ಸಿ ನಿಗಮದಿಂದ ಬಸ್‌ ದರ ಹೆಚ್ಚಳ ಮಾಡಿರುವ ಬಗ್ಗೆ 
ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು:- 


453(519) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ದೀಪಾವಳಿಯ ಸಂದರ್ಭದಲ್ಲಿ ಖಾಸಗಿ ಬಸ್‌ಗಳು ಪ್ರಯಾಣ ದರ ಏರಿಕೆ ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


9) 


Om! 


(ಆ) ಬಂದಿದ್ದಲ್ಲಿ; ಅದನ್ನು ನಿಯಂತಿಸಲು ಸರ್ಕಾರ ತೆಗೆದುಕೊಂಡ ಕ್ರಮವೇನು; 


(ಇ) ಕೆ.ಎಸ್‌.ಆರ್‌.ಟೆ.ಸಿ ನಿಗಮದಿಂದಲೂ ಪ್ರಯಾಣ ದರ ಹೆಚ್ಚಿಸಿದ್ದು, ಹೆಚ್ಚಿಸಿರುವ ದರದ ಪ್ರಮಾಣ ಎಷ್ಟು; 
ಇದರಿಂದ ಉಂಟಾದ ಲಾಭದ ಪ್ರಮಾಣ ಎಷ್ಟು? (ವಿಭಾಗವಾರು ವಿವರ ನೀಡುವುದು) 


